ಮಕ್ಕಳ ಕಲಿಕೆ ಮತ್ತು ಸಾಮಾಜಿಕ ಸಂದರ್ಭ 


ಸುನಿಲ್‌ ಸಾಹ 


ಶಿಕ್ಷಣವು ಮಕ್ಕಳನ್ನು ಸದೃಢರನ್ನಾಗಿಸುವ ಹಾಗೂ 
ಸಂವೇದನಾಶೀಲ ಮನುಷ್ಯರನ್ನಾಗಿ ಮಾಡುವ, ಆ ಮೂಲಕ 
ಅರ್ಥಪೂರ್ಣ ಬದುಕು ಸಾಗಿಸಲು ನೆರವಾಗುವ ಪ್ರಕ್ರಿಯೆಯಾಗಿದೆ. 
ಅವರು ಸಮಾಜದ ಒಳತಿಗಾಗಿ ಕಾರ್ಯನಿರ್ವಹಿಸಬೇಕಿದ್ದು. 
ಜಾಗತಿಕವಾಗಿ ಧನಾತ್ಯಕ ಬದಲಾವಣಿಯನ್ನು ತರುವಲ್ಪ ತಮ್ಮ 
ಪಾತ್ರವನ್ನು ರೂಪಿಸಬೇಕಿದೆ. ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕರೂ ತಮ್ಯ 
ತರಗತಿಯಲ್ಲರುವ ಮಗು ಒಬ್ಬ ವ್ಯಕ್ತಿಯಾಗಿರುವುದರ ಜೊತೆಗೇ, 
ಅವನು/ಅವಳು ಸಮಾಜದ ಒಂದು ಭಾಗವೂ ಆಗಿರುತ್ತಾರೆ ಮತ್ತು 
ಅದಕ್ಷನುಗುಣವಾಗಿ ಬೆಳೆಯಬೇಕು ಎನ್ನುವ ಸಂಗತಿಯನ್ನು 
ತಿಆದಿರಬೇಕು. 


ನಾನು ಶಾಲೆಗಳಗೆ ಹೋದಾಗ ಮತ್ತು ಸಹಶಿಕ್ಷಕರನ್ನು 
ಭೇಟಯಾದಾಗಲೆಲ್ಲ ಕಲಅಯಲಾರದ "ಕೆಲವು' ಮಕ್ಷಳು ಇದ್ದಾರೆ 
ಎನ್ನುವ ಒಂದು ಸಂಗತಿ ಕೊರೆಯುತ್ತಲೇ ಇರುತ್ತದೆ. ಇದಕ್ಕೆ 
ಕಾರಣಗಳನ್ನು ಹುಡುಕುತ್ತ ಹೋದಾಗ, ಕಂಡುಬರುವ 
ಪ್ರತಿಕ್ರಿಯೆಗಳಲ್ಲ ವಾಸ್ತವವಾಗಿ ಈ ಮಕ್ಕಳೂ ಮನುಷ್ಯರು 
ಎಂಬುದನ್ನು ನಿರಾಕರಿಸಿದಂತೆ ಕಾಣಿಸುತ್ತದೆ. ಮಗುವು ಠ ವಾಸ್ತವ 
ಸಮಾಜದ ಒಂದು ಭಾಗವಾಗಿದ್ದು. ಇಲ್ಲಯೇ ಸಂವಹನ ನಡೆಸುವ, 
ಬೌದ್ಧಿಕವಾಗಿ ಮತ್ತು ಸಾಮಾಜಕವಾಗಿ ಬೆಳವಣಿಗೆ ಹೊಂದುತ್ತದೆ. 
ಹಾಗಿದ್ದಾಗ ಕೆಲವು ಮಕ್ಷಳು ಕಲಯುವ ಸಾಮರ್ಥ್ಯವನ್ನು ಹೊಂದಿಲ್ಲ 
ಎನ್ನಲು ಹೇಗೆ ಸಾಧ್ಯ? 


ಮಕ್ಕಳ ಕಲಕೆಗೆ ಸಂಬಂಧಿಸಿದಂತೆ ಇರುವ ನಂಜಕೆಗಳನ್ನು 
ನೋಡಿದಾಗ, ನಮ್ಯ ಸಾಮಾಜಕ ವ್ಯವಸ್ಥೆಯೇ ಅದಕ್ಕೆ ಕಾರಣ 
ಎನ್ನುವುದು ಕಂಡುಬರುತ್ತದೆ. ನಮ್ಮ ಸಮಾಜವು ವಿವಿಧ ಜಾತಿ, 
ಧರ್ಮ ಮತ್ತು ಆರ್ಥಿಕ ಹಿನ್ನೆಲೆಗಳನ್ನು ಒಳಗೊಂಡ ಒಂದು ನಿರ್ದಿಷ್ಟ 
ರೀತಿಯ ಸಂರಚನೆಯನ್ನು ಹೊಂದಿದ್ದು. ಇದರ ಆಧಾರದ ಮೇಲೆ, 
ಮಕ್ಷಳು ಶಾಲೆಗೆ ದಾಖಲಾತಿ ಪಡೆದ ಕ್ಷಣದಿಂದಲೇ ಅವರ ಕಲಕೆಯ 
ಸಾಮರ್ಥ್ಯವನ್ನು ನಿರ್ಧರಿಸಿಬಡಲಾಗುತ್ತದೆ. ಈ ನಂಬಕೆಯು 
ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲ ಇನ್ನಷ್ಟು ಆಳವಾಗಿ 
ಖೇರೂರಿದಾಗ, ಬೋಧನೆ ಮತ್ತು ಕಲಅಕೆಯ ಮೇಲಅನ ಗಮನವು 
ತೆಳುವಾಗಿ, ಮಕ್ಷಳ ಸಮಾಜೋ-ಆರ್ಥಿಕ ಸ್ಥಿತಿಗತಿಗಳ ಮೇಲೆ 
ಗಮನವು ವರ್ಗಾವಣೆಗೊಳ್ಳುತ್ತದೆ. ಇದರಿಂದ ನಮ್ಮ ಪ್ರಯತ್ನಗಳು 
ಕುಗ್ಗುತ್ತವೆ. 


ಮಕ್ಕಳ ವಿಚಾರಕ್ಕೆ ಬಂದರೆ, ನಾವು ಅವರನ್ನು ಸಮಾಜದ ಶ್ರೇಣೀಕೃತ 
ವ್ಯವಸ್ಥೆಯ ಅತ್ಯಂತ ತಳಮಟ್ಟದಲ್ಲಿ ಇಡುತ್ತೇವೆ, ಬಹುಶಃ 
ಮಹಿಳೆಯರಿಗಿಂತಲೂ ಕೆಳಗಿನ ಸ್ಥಾನದಲ್ಲ ಅವರನ್ನು ಇರಿಸುತ್ತೇವೆ 
ಎನ್ನುವುದು ನನ್ನ ಅನುಭವದಿಂದ ಹೇಳಬಹುದಾದ ಮಾತು. ನಾವು 
ಶಾಲೆಯಲ್ಲ ಆಗಾಗ, "ಠೀ ಮಗು ಏನನ್ನೂ ಮಾಡಲಾರದು, ಅದಕ್ಕೆ 
ಸಾಮರ್ಥ್ಯ£ವಿಲ್ಲ.' ಅಥವಾ "ಅದು ಹೀಗೆಲ್ಲ ಕಲಅಯುವುದಿಲ್ಲ, 
ಸರಿಯಾಗಿ ಏಟು ಕೊಡಬೇಕು,” ಮುಂತಾದ ಮಾತುಗಳನ್ನು 
ಕೇಳುತ್ತೇವೆ. ನಮ್ಮ ಮಕ್ಷಳು ಇತರ ಮಕ್ಷಳಗಿಂತ ಹೆಚ್ಚು ಅಂಕಗಳನ್ನು 
ಪಡೆಯಬೇಕು ಎನ್ನುವ ಸಮಾಜದಲ್ಲರುವ ನಿರೀಕ್ಷೆ, ಶೇ ರೀತಿಯ 


ಹೋಲಅಕೆ ಮತ್ತು ಮೂದಲಕೆಗಳು ಉಸಿರುಗಟ್ಟಸುವ 
ವಾತಾವರಣವನ್ನು ನಿರ್ಮಿಸುತ್ತವೆ ಹಾಗೂ ಅದಕ್ಕೆ ಹಲವಾರು 
ಜೀವಗಳು ಬಅಯಾಗುತ್ತವೆ. ಇಂತಹ ಒಂದು ಪರಿಸರದಲ್ಲ. ನಾವು 
ಬೋಧಿಸಲು ಮತ್ತು ಕಲಯಲು ಮುಂದಾಗುವುದಿಲ್ಲ. ಮಕ್ಷಳು. 
ಮಾನವ ಸಮಾಜದ ಪ್ರಮುಖ ಅಂಗವಾಗಿದ್ದು, ವಯಸ್ಸರಲ್ಲರುವ 
ಎಲ್ಲಾ ಮಾನವ ಸಹಜ ಗುಣಗಳನ್ನು ಅವರೂ ಹೊಂದಿದ್ದಾರೆ. 
ಅಂದಾಗ, ಕೆಲವು ಮಕ್ಕಳು ಕಅಯಲಾರರು ಎನ್ನುವುದು ಯಾಕೆ? 


ಆರ್ಥಿಕ ಅಸಮಾನತೆಯು ಈ ಅಂತರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. 
ಇಂದಿಗೂ ಕೂಡ ನಮ್ಮ ಸಮಾಜದ ದೊಡ್ಡದೊಂದು ಭಾಗಕ್ಕೆ ಎರಡು 
ಹೊತ್ತು ಊಟವೂ ಸಿಗದ ಸ್ಥಿತಿ ಇದೆ ಮತ್ತು ಕೆಲವು ಕುಟುಂಬಗಳಲ್ಲ 
ಅದಕ್ಷಾಗಿ ಬಹಳ ಒದ್ದಾಡಬೇಕಾದ ಪರಿಸ್ಥಿ ತಿಯುದೆ. ಇಂತಹ 
ಕುಟುಂಬಗಳಂದ ಬಂದ ಮಕ್ಷಳು ಕುಟುಂಬದ ಕಾಳಜಯನ್ನು 
ವಹಿಸುವುದು ತಮ್ಮ ಜವಾಬ್ದಾರಿ ಎಂದು ಭಾವಿಸಿ, ಅದಕ್ಷಾಗಿ ಕೆಲಸ 
ಮಾಡಲು ಆರಂಭಸುತ್ತಾರೆ. ಸುದ್ದಿಯ ಸಮಯದಲ್ಲ ಅನೇಕ 
ಮಕ್ಷಳು ತಮ್ಮ ಕುಟುಂಬಕ್ಕೆ ನೆರವಾಗಲು ಶಾಲೆಗೆ ಗೈರು ಹಾಜರಾಗಿ 
ಭತ್ತದ ಕೊಯ್ದು. ಕಾಳು ಕೀಳುವುದು ಮತ್ತು ಆಲೂಗಡ್ಡೆ 
ಅಗೆಯುವಂತಹ ಕಾಯಕಗಳಕಲ್ಲ ತೊಡಗುತ್ತಾರೆ. 


ಈ ಸಂದರ್ಭದಲ್ಲ ನಾನು ಒಂದು ಘಟನೆಯನ್ನು ಹಂಚಿಕೊಳ್ಳಲು 
ಬಯಸುತ್ತೇನೆ. ನಮ್ಮಲ್ಲ ಕೆಲವರು ಉತ್ತರಾಬಂಡ್‌ನಲ್ಲರುವ 


ಶಾಲೆಯೊಂದಕ್ಕೆ ಬಾಲ ಶೋಧ ಮೇಳದ (Baal Shodh Mela) 
ತಂಯಾರಿಗಾಗಿ ನಿಯಮಿತವಾಗಿ ಹೋಗುತ್ತಿದ್ದೆವು. ಅಲ್ಲ 
ಸಮುದಾಯದ ಸದಸ್ಯರನ್ನು ಭೇಟಯಾಗುತ್ತಿದ್ದೆವು. ಆಗಾಗ ಅವರ 
ಜೊತೆ ಸಂವಾದ ನಡೆಸುತ್ತಿದ್ದೆವು. ನಮ್ಮ ಮೇಲದ್ಧ ಅವರ ನಂಬಕೆ 
ಇನ್ನಷ್ಟು ದೃಢವಾಯುತು. ಹೀಗೆ ತಮ್ಮನ್ನು ಭೇಟಯಾಗಲು, ತಮ್ಮ 
ಬದುಕು, ವೃತ್ತಿ ಬಗ್ಗೆ ಮಾತನಾಡಲು ಇದೇ ಮೊದಲ ಬಾರಿಗೆ 
ಕೆಲವರು ಬರುತ್ತಿದ್ದಾರೆಂದು ನಮಗೆ ಹೇಆದರು. ಈ ಸಮುದಾಯದ 
ಬಹುತೇಕ ಸದಸ್ಯರು ಜೀವನೋಪಾಯಕ್ಷಾಗಿ ಭಿಕ್ಲಾಟನೆಯನ್ನು 
ಅವಲಂಚಸಿದ್ದಾರೆ. ಸಾಮಾನ್ಯವಾಗಿ ಜನರು ವಯಸ್ಸರಿಗೆ ಹಣವನ್ನು 
ಕೊಡಲು ಇಷ್ಟಪಡುವುದಿಲ್ಲ. ಹಾಗಾಗಿ, ತಮ್ಮ ಇಷ್ಟಕ್ಕೆ 
ವಿರುದ್ಧವಾದರೂ ಮಕ್ಕಳನ್ನು ಜೊತೆಗೆ ಕೊಂಡೊಯ್ಯುವುದಾಗಿ 
ಅವರು ಹೇಆದರು. ತಮಗೆ ಶಿಕ್ಷಣದ ಮಹತ್ವವು ತಿಆದಿದೆಯೆಂದೂ 
ಅವರು ಹೇಆದರು. 


"ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಆದಿರದ ಸಮಾಜದ ಯಾವ 
ಭಾಗವೂ ಇಲ್ಲ. ಹಾಗಾಗಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಸದೇ 
ಇರಲು ಇನ್ನೇನಾದರೂ ನಿಜವಾದ ನಿರ್ಬಂಧ ಇರಲೇಖೇಕು' ಎಂದು 
1೨36ರಲ್ಲ ಪ್ರೇಮ್‌ಚಂದ್‌ ಅವರು ಬರೆದಿದ್ದರು. ಹಾಗೆ ಹೇಳುವುದರ 
ಮೂಲಕ ಮಕಳು ಶಾಲೆಗೆ ಬಾರದಿರುವುದನ್ನು ಮಾಮ 
ಸಮಧರ್ಥಿಸುತ್ತಿಲ್ಲ. ನಾನು ಅದನ್ನು ಸಂವೇದನಾಪೂರ್ಣ ರೀತಿಯಲ್ಲ 
ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ. ಇಂತಹ ಮಕ್ಷಳ 
ವಿಷಯದಲ್ಲ ನಾವು ಬೇರೊಂದು ಪ್ರಕ್ರಿಯೆಯನ್ನು 
ಪಾಅಸಬಹುದಾದ ಯಾವುದಾದರೂ ಮಾರ್ಗವಿದೆಯೇ? ಮಕ್ಷಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


85 


ಶಾಲೆಯನ್ನು ತಮ್ಮದೇ ಎಂದು ಭಾವಿಸುವ ಹಾಗೆ ನಾವು 
ಏನನ್ನಾದರೂ ಮಾಡಬೇಕಿದೆ. ಅವರ ಕುಟುಂಬ ಹಾಗೂ 
ಸಮುದಾಯಗಳು ಬದುಕುವುದಕ್ಕಾಗಿ ಹಣ ಗಳಸಲು ಹಿಡಿದ 
ಮಾರ್ಗವನ್ನು ವಾವು ಅರ್ಥಮಾಡಿಕೊಳ್ಳಬೇಕಿದೆ ಹಾಗೂ 
ಗೌರವಿಸಬೇಕಿದೆ. ಕೆಲವು ಪ್ರಕ್ರಿಯೆಗಳನ್ನು ತರಗತಿ ಕೊಠಡಿಯ 
ಹೊರಗೆ ಕೈಗೆತಿಕೊಳ್ಳಬೇಕಾಗಬಹುದು. ಆದರೆ ನಾವದನ್ನು ತರಗತಿ 
ಕೊಠಡಿಯ ಪ್ರಕ್ರಿಯೆಯ ಭಾಗವನ್ನಾಗಿಸಬೇಕು ಮತ್ತು ಬೋಧನೆಗೆ 
ಸಂಬಂಧಿಸಿದಂತೆ ಹೊಸ ಉಪಕ್ರಮಗಳನ್ನು ವಾವು 
ಆರಂಭಸಬಹುದು. 


ನಮ್ಮ ಕೆಲವೊಂದು ನಂಜಕೆಗಳನ್ನು ಬದಲಾಯುಸಿಕೊಳ್ಳುವ 
ಅಗತ್ಯವಿದೆ ಜೊತೆಗೆ ಹೊಸ ಮಾರ್ಗಗಳನ್ನು ಶೋಧಿಸುವ 
ಅವಶ್ಯಕತೆಯೂ ಇದೆ. ಉದಾಹರಣೆಗೆ, 


p ಮೊಟ್ಟ ಮೊದಲನೆಯದಾಗಿ, ನಾವು ಮಕ್ನಳನ್ನು ಇತರ 
ಮಕ್ಷಳೊಡನೆ ಹೋಆಸುವುದನ್ನು ನಿಲ್ಲಸಬೇಕು: ಅಥವಾ ಅವರ 
ಬಣ್ಣೆ ಅಭಿಪ್ರಾಯ ರೂಪಿಸಿಕೊಳ್ಳುವುದನ್ನು ಮತ್ತು ಅವರ 
ಸಾಮಾಜಕ ಹಾಗೂ ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ 
ಅವರಿಗೆ ಹಣೆಪಣ್ಟ ಹಚ್ಚುವುದನ್ನು ನಿಲ್ಲಸಬೇಕು. 


° ಎಲ್ಲರಿಗೂ ಸಮಾನ, ವೈವಿಧ್ಯಮಯ ಮತ್ತು ಉಲ್ಲಾಸದಾಯಕ 
ರೀತಿಯಲ್ಲ ಕಲಸಿದರೆ. ಪ್ರತಿ ಮಗುವಿನ ಹಿನ್ನೆಲೆ ಹೇಗೇ ಇದ್ದರೂ. 
ಒಂದೇ ತೆರನಾದ ಕಲಯುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. 
ಶಾಲೆಗಳು ಎಲ್ಲಾ ಮಕ್ಕಳನ್ನೂ ದಾಬಲಸಿಕೊಳ್ಳುವಂತೆ, ಅವರನ್ನು 
ತಮ್ಮ ವ್ಯವಸ್ಥೆಯ ಭಾಗವಾಗಿಸಿಕೊಳ್ಳುವಂತೆ ಹಾಗೂ ಹಳೆಯ 
ನಂಜಕೆಗಳನ್ನೆಲ್ಲ ಮುರಿದುಹಾಕುವಂತೆ ಪ್ರಯತ್ನಗಳನ್ನು 
ಮಾಡಬೇಕು. ಸೂಕ್ತವಾದ ಬೆಂಬಲ ಮತ್ತು ಗೌರವ ದೊರಕಿದರೆ 
ಮಕ್ಷಳು ಕಅಯುತ್ತಾರೆ ಎಂದು ನಾವು ನಂಬಬೇಕು. 


p ಪ್ರಶ್ನೋತ್ತರಗಳನ್ನು ಉರುಹೊಡೆಯುವುದರ ಮೂಲಕ 
ಯಶಸ್ಸನ್ನು ಗಳಸುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತಲೂ ಈ 
ಪ್ರಕ್ರಿಯೆಗೆ ಹೆಚ್ಚಿನ ಗಮನವನ್ನು ನೀಡುವ ಅಗತ್ಯವಿದೆ. 
ಮಕ್ಷಳಲ್ಪ ಸೃಜನಶೀಲ ಆಲೋಚನೆಯನ್ನು ಬೆಳೆಸುವುದು ಹೆಚ್ಚು 
ಮುಖ್ಯವಾಗಿದೆ. ಹೀಗೆ ಮಾಡಲು. ಶಾಲೆಯಲ್ಲ ವಿವಿಧ 
ತರಹದ ಬೋಧನಾ ಚಟುವಟಕೆಗಳನ್ನು ಆರಂಭಸಬಹುದು. 


ಉದಾಹರಣೆಗೆ, ಹೀಗೆ ಮಾಡಲು ವಿಷಯವನ್ನು ಮಕ್ಕಳ 
ಪರಿಸರಕ್ಕೆ ಜೋಡಿಸುವುದು. ಸಮುದಾಯದ ಸದಸ್ಯರನ್ನು 
ತರಗತಿಗೆ ಆಹ್ವಾನಿಸಿ ಸಂವಾದ ನಡೆಸುವುದು ಇತ್ಯಾದಿ ತರಹದ 
ಬೋಧನಾ ಚಟುವಟಕೆಗಳ್‌ನ್ನು ತರಗತಿಗಳಲ್ಲ 
ಆರಂಬಸಬಹುದು. ಮಕ್ಷಳು ಮತ್ತು ಕಲಕಾ 
ಪ್ರಕ್ರಿಯೆಗಳೆರಡನ್ನೂ ನಾವು ಪ್ರೋತ್ಲಾಹಿಸುವ ಅಗತ್ಯವಿದೆ. ಈ 
ಪ್ರಕ್ರಿಯೆಯು ಕೆಲವು ಕಾರಣಕ್ಷಾಗಿ ಹಿಂದೆ ಉಳದ ಮಕ್ಕಳ 
ಕಲಕೆಯ ಪ್ರಕ್ರಿಯೆಯನ್ನು ಹೆಚ್ಚಿಸಲು ನೆರವಾಗುವುದಷ್ಟೇ ಅಲ್ಲ. 
ಶಾಲೆಗೆ ಹಾಜರಾಗುವುದರಲ್ಲೂ ಅವರ ಉತ್ಸಾಹವನ್ನೂ 
ಉತ್ತೇಜಸುತ್ತದೆ ಎಂಬುದಾಗಿ ನಮ್ಮ ಕೆಲವು ಶಾಲೆಗಳ 
ಅನುಭವವು ಸೂಚಿಸುತ್ತದೆ. ಕ್ರೀಡೆಗಳಲ್ಲ ಕ್ರೀಡಾ 
ಮನೋಭಾವದಿಂದ ಪಾಲ್ಲೊಳ್ಳದೆ, ಪ್ಲರ್ಧಿಸಲು ಆರಂಭಸಿ, 
ಎದುರಾಆಗಳನ್ನು ಶತ್ರುಗಳಂತೆ ನೋಡತೊಡಗುತ್ತೇವೆ 
ಎನ್ನುವುದು ಅತ್ಯ೦ತ ದೊಡ್ಡ ನಿರಾಶೆಯ ಸಂಗತಿ. ಸಂತೋಷ, 
ಹಾಗೂ ಹುರುಪಿಗಾಗಿ ಆಟದಲ್ಲ ಭಾಗವಹಿಸಿದರೆ. ಆಟದ 
ಸ್ವರೂಪವೇ ಬದಲಾಗಿ ಹೋಗುತ್ತದೆ. ಆಟವು ಭ್ರಾತೃತ್ವವನ್ನು 
ಬೆಳೆಸಲು ಸಹಾಯ ಮಾಡುತ್ತದೆ ಹಾಗೂ ಸಾಮಾಜಕ 
ವಿಕೃತಿಗಳನ್ನು ಕುದ್ದಿಸುತ್ತದೆ. ಇದು ಜಾತಿ ಮತ್ತು ಅಂಗ 
ಸಂಕೋಲೆಗಳನ್ನೂ ದುರ್ಬಲಗೊಳಸುತ್ತದೆ. 


*° ಬೋಧನಾ ವೃತ್ತಿಯು ಉಳದೆಲ್ಲ ವೃತ್ತಿಗಳಗಿಂತ ಭಿನ್ನವಾದುದು 
ಎಂಬ ನಂಬಕೆ ನಮಗಿರಲೇಬೇಕು ಹಾಗೂ ಶಿಕ್ಷಕರು ಮಕ್ಕಳನ್ನು 
ಸಂವೇದನಾಪೂರ್ಣವಾಗಿ ನಡೆಸಿಕೊಳ್ಳಬೇಕು. ಶಿಕ್ಷಕ ವೃತ್ತಿಯು 
ಹೊಸ ಪೀಳಆಗೆಂಶೊಂದನ್ನ್ನು ತಂಶಾರು ವರಾಡುವ 
ಪ್ರಕ್ರಿಯೆಯಾಗಿದೆ ಮತ್ತು ಸಮುದಾಯವು ಆ ಪ್ರಕ್ರಿಯೆಯಲ್ಲ 
ನಂಬಕೆ ಹೊಂದಿರುವುದರಿಂದಲೇ ಮಕ್ಷಳನ್ನು ಶಾಲೆಗೆ 
ಕಳುಹಿಸುತ್ತದೆ ಹಾಗೂ ಮುಂದಿನ ತಲೆಮಾರು ಇಂದು ಇರುವ 
ಸ್ಥಿತಿುಂದ ಮುಂದಕ್ಕೆ ಚಅಸುತ್ತದೆ ಎಂದು ಭಾವಿಸುತ್ತದೆ. 


ಆದ್ದರಿಂದ. ಇಂತಹ ಅಗಾಧ ಹೊಣೆಯನ್ನು ನಾವೆಲ್ಲರೂ 
ಹೊಂದಿದ್ದರೆ, ಸಹಜವಾಗಿಯೇ ನಮ್ಮ ಕೆಲಸದ ವ್ಯಾಪ್ತಿಯೂ ಅಷ್ಟೇ 
ದೊಡ್ಡದಾಗಿರುತ್ತದೆ. ಅದಕಾಗಿ, ನಮ್ಮ ಏಳ್ನೆಗಾಗಿ ನಾವೆಲ್ಲ ಒಬ್ದಾಗಿ 
ಕೆಲಸ ಮಾಡುವುದನ್ನು ಮುಂದುವರೆಸಬೇಕು. ಆಗಷ್ಟೇ ವಾವು 
ಒಂದು ಸೂಕ್ಷ. ವಿಚಾರಶೀಲ ಹಾಗೂ ಚಿಂತನಶೀಲ ಸಮಾಜವನ್ನು 
ನಿರ್ಮಾಣ ಮಾಡಲು ಸಾಧ್ಯ. 


ಸುನಿಲ್‌ ಸಾಹ ಅವರು 2೦೦೨ರಿಂದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲದ್ದು. ಮೊದಲು ಉತ್ತರಾಖಂಡ್‌ ಮತ್ತು ಈಗ ಛತ್ತೀಸ್‌ಗಢದಲ್ಲ 
ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದಕ್ಲೂ ಮೊದಲು ಅವರು ಹರಿಯಾಣದ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲ (ಸ್ಲೇಟ್‌ ರಿಸೋರ್ಸ್‌ ಸೆಂಟರ್‌, 


ಹರಿಯಾಣ) ಕಾರ್ಯನಿರ್ವಹಿಸುತ್ತಿದ್ದರು. ಅವರನ್ನು sunil@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಲತಾ ಕೆಸಿ 


